ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


:| ಶ್ರೀ ಪಿ.ಆರ್‌. ರಮೇಶ್‌ 
(ನಾಮನಿರ್ದೇಶನ ಹೊಂದಿದವರು) 


ಚುಕ್ಕೆ ಗುರುತಿನ ಪ್ರಶ್ತೆ ಸಂಖ್ಯೆ |: 


2045 


ಉತ್ತರಿಸುವ ದಿನಾಂಕ 


:|24.03.2021 


ಉತ್ತರಿಸುವ ಸಜಿವರು 


: | ವಸತಿ ಸಚಿವರು 


ಪ್ರಶ್ನೆ 


ಉತ್ತರ 


ಬೆಂಗಳೂರು ಸಗರದಲ್ಲಿ, 
ಸರ್ಕಾರದಿಂದ 
ಘೋಷಣೆಯಾದ ಒಂದು 
ಲಕ್ಷ ಮನೆ ಕಟ್ಟುವ 
ಯೋಜನೆ ರಾಜೀವ್‌ 
ಗಾಂಧಿ ಹೌಸಿಂಗ್‌ 
ಕಾರ್ಪೋರೇಷನ್‌ 
ವತಿಯಿಂದ 
ನಿರ್ಮಿಸುತ್ತಿರುವುದು 
ಸರಿಯೇ; (ವಿವರ 
ನೀಡುವುದು) ಸದರಿ 
ಯೋಜನೆಗೆ 
ಅಗತ್ಯವಿರುವ ಭೂಮಿಗೆ 
ಭೂಸ್ಕಾಧೀನ ಪ್ರಕ್ರಿಯೆ 
ಯಾವ ಹಂತದಲ್ಲಿದೆ; 
(ವಿವರ ನೀಡುವುದು) 


ಹೌದು, ಬೆಂಗಳೂರು ನಗರದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗಾಗಿ 
“ಒಂದು ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ”ಯನ್ನು 
ಅನುಷ್ಠಾನಗೊಳಿಸಲು ಸರ್ಕಾರದ ಆದೇಶ ಸಂಖ್ಯೆ: ವಇ 57 
ಹೆಚ್‌ಎಹೆಚ್‌ 2017, ದಿನಾ೦ಕ: 23.10.2017 ರಲ್ಲಿ ಘೋಷಿಸಲಾಗಿದೆ 
ಹಾಗೂ ಅದರ ಅನುಷ್ಠಾನಕ್ಕಾಗಿ ರಾಜ್ಯ ಮಟ್ಟಿದ ಉಸ್ತುಬಾರಿ 
ಸಂಸ್ಥೆಯಾಗಿ ರಾಜೀವ್‌ ಗಾಂಧಿ ವಸತಿ ನಿಗಮ ನಿಯಮಿತವನ್ನು 
ನೇಮಿಸಲಾಗಿದೆ 


ಸದರಿ ವಸತಿ ಯೋಜನೆಯ ಅನುಷ್ಠಾನ ಸಂಬಂಧವಾಗಿ ಸರ್ಕಾರದ 
ಆದೇಶ ಸಂಖ್ಯ: ವಇ 31 ಹೆಚ್‌ಎಫ್‌ಎ 2019 (ಭಾಗ-1, ದಿನಾಂಕ: 
16.01.2020 ರಲ್ಲಿ "ಬೆಂಗಳೂರು ನಗರ” ಎಂಬುದರ ವ್ಯಾಪ್ತಿಯನ್ನು 
“ಬೆಂಗಳೂರು ನಗರ ಜಿಲ್ಲೆ" ಎಂಬುದಾಗಿ ಭೌಗೋಳಿಕ ವ್ಯಾಪ್ತಿಯನ್ನು 
ವಿಸ್ತರಿಸಲಾಗಿದೆ. 


ಸದರಿ ಯೋಜನೆಯ ಅನುಷ್ಠಾನಕ್ಕಾಗಿ ಬೆಂಗಳೂರು ನಗರ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ 1014 ಎಕರೆ 10 ಗುಂಟಿ ಸರ್ಕಾರಿ ಜಮೀನನ್ನು 
ನಿಗಮಕ್ಕೆ ಉಚಿತವಾಗಿ (ಮುಫತ್ತಾಗಿ ಕಂದಾಯ ಇಲಾಖೆಯು 
ಮಂಜೂರು ಮಾಡಿದೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ 
ಅಗತ್ಯವಿರುವ ಸರ್ಕಾರಿ ಜಮೀನುಗಳನ್ನು ಕಂದಾಯ ಇಲಾಖೆಯು 
ನಿಗಮಕ್ಕೆ ಉಚಿತವಾಗಿ ಬಹುತೇಕ ಮಂಜೂರು ಮಾಡಿರುವುದರಿಂದ 
ಹಾಗೂ ಮಾಡುತ್ತಿರುವುದರಿಂದ ಭೂಸ್ಥಾಧೀನ ಪ್ರಕ್ರಿಯೆಯ 
ಪ್ರಶ್ನೆಯು ಪ್ರಸ್ತುತ ಉದ್ದವಿಸುವುದಿಲ್ಲ. 


(ಆಅ) 


ಒಂದು ಲಕ್ಷ ಮನೆ 
ಕಟ್ಟುವ ಯೋಜನೆಯು 
ಯಾವ ಮಾದರಿಯಲ್ಲಿ 


ಅಂದರೆ, ಖಾಸಗಿ 
ಸಹಭಾಗಿತ್ವ್ತದಲ್ಲಿಯೇ 
ಅಥವಾ ಪೂರ್ಣ 
ಪ್ರಮಾಣ 
ಸರ್ಕಾರದಿಂದಲೇ 
ಕಾರ್ಯಗತಗೊಳಿಸಲಾ 
ಗುವುದೆಳಿ (ವಿವರ 


ನೀಡುವುದು) 


ಈ ಯೋಜನೆಯನ್ನು ಪ್ರಸ್ತುತ ಖಾಸಗಿ ಸಹಭಾಗಿತ್ವದಲ್ಲಿ 
ಕಾರ್ಯಗತಗೊಳಿಸಲಾಗುತ್ತಿಲ್ಲ. ಇದನ್ನು ಪೂರ್ಣ ಪ್ರಮಾಣದಲ್ಲಿ 
ರಾಜ್ಯ ಸರ್ಕಾರದ ಅಂಗ ಸಂಸ್ಥೆಯಾದ ಮತ್ತು: ವಸತಿ ಯೋಜನೆಗಳ 
ರಾಜ್ಯ ಮಟ್ಟಿದ ಉಸ್ತುವಾರಿ ಸಂಸ್ಥೆಯಾದ ರಾಜೀವ್‌ ಗಾಂಧಿ ವಸತಿ 
ನಿಗಮ ನಿಯಮಿತದ ವತಿಯಿಂದ ಕಾರ್ಯಗತಗೊಳಿಸಲಾಗುತ್ತಿದೆ. 


ಉತ್ತರ 


ಪುಶ್ನೆ 

ಸದರಿ ಯೋಜನೆಗೆ | ಈ ಯೋಜನೆಯಡಿ ಬೆಂಗಳೂರು ನಗರ ಜಿಲ್ಲೆಯ 
ಕೇಂದ್ರ ಸರ್ಕಾರದಿಂದ | ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಜಮೀನಿನಲ್ಲಿ ಒಟ್ಟು 1,00,000 
ಅಥವಾ ರಾಜ್ಯ | ಮನೆಗಳನ್ನು ಜಿ೬3 ಮಾದರಿಯಲ್ಲಿ ಮೂಲಭೂತ 
ಸರ್ಕಾರದಿಂದ ಸೌಲಭ್ಯಗಳೊಂದಿಗೆ ನಿರ್ಮಿಸಲು ರಾಜ್ಯ ಸರ್ಕಾರದಿಂದ ಸಲ್ಲಿಸಿದ್ದ 
ಮಂಜೂರಾದ ರೂ. 6000.00 ಕೋಟಿಗಳ ಪ್ರಸ್ತಾವನೆಗೆ ಭಾರತ ಸರ್ಕಾರದ ಕೇಂದ್ರ 
ಅನುದಾನದ ಒಟ್ಟು | ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿಯ ದಿಸಾಂಕ: 
ಮೊತ್ತವೆಷ್ಟು; ಮತ್ತು |27.122017 ರಂದು" ನಡೆದ ಸಭೆಯಲ್ಲಿ ತನ್ನ ತಾತ್ಸಿಕ 
ಬಿಡುಗಡೆಯಾದ ಅನುಮೋದನೆಯನ್ನು (n principle approval) ನೀಡಿರುತ್ತದೆ 
ಮೊತ್ತವೆಷ್ಟು: (ವಿವರ 

ನೀಡುವುದು) ಇದಕ್ಕಾಗಿ ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗರ) 


ಯಡಿಯಲ್ಲಿ ಕೇಂದ್ರ ಸರ್ಕಾರವು ಪ್ರತಿ ಮನೆಗೆ ತನ್ನ ಪಾಲಿನ 
ಮೊತ್ತವಾದ ರೂ. 1,50 ಲಕ್ಷದಂತೆ ರೂ. 1500.00 ಕೋಟಿಗಳಿಗೆ 
ಅನುಮೋದನೆ ನೀಡಿದ್ದು, ಮೊದಲನೇ ಕಂತಿನ ಮೊತ್ತವಾದ 
ಶೇಕಡಾ 40 ರಷ್ಟು ಅಂದರೆ, ರೂ. 60000 ಕೋಟಿಗಳನ್ನು 
ಈಗಾಗಲೇ ರಾಜ್ಯ ಸರ್ಕಾರಕೆ ಬಿಡುಗಡೆ ಮಾಡಿರುವ ಮೇರೆಗೆ, 


ಅದನ್ನು ರಾಜ್ಯ ಸರ್ಕಾರದಿಂದ ವಿಗಮಕ್ಕೆ ಬಿಡುಗಡೆ 
ಮಾಡಲಾಗಿದೆ. 
ಸದರಿ ಯೋಜನೆಯನ್ನು | ಹೌದು, 


ವಿವರಗಳೇನು? (ಮಾಹಿತಿ 
ನೀಡುವುದು). 


ಕಾರ್ಯಗತಗೊಳಿಸಲು ಈ ಯೋಜನೆಯ ಮೊದಲನೇ ಹಂತದಲ್ಲಿ 46,499 (ಜಿ*3 ಯಿಂದ 
ವ್ಯಕ್ತಿ ಅಥವಾ | ಎಸ್‌೬14) ಮನೆಗಳ ನಿರ್ಮಾಣಕ್ಕಾಗಿ ಸದರಿ ನಿಗಮಪು ಕರ್ನಾಟಕ 
ಸಂಸ್ಥೆಗಳಿಗೆ ಗುತ್ತಿಗೆ | ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆ 1999 
ನೀಡಲಾಗಿದೆಯೇ; ಮತ್ತು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ನೀಡಿದ್ದಲ್ಲಿ, ಪಾರದರ್ಶಕ | ನಿಯಮಗಳು, 2000 ರನ್ವಯ ಇ-ಸೆಂಗ್ರಹಣೆ ಮೂಲಕ ಟೆಂಡರ್‌ 
ಕಾಯ್ದೆಯ ಪಾಲನೆ | ಆಹ್ವಾನಿಸಿ ವಿವಿಧ ಸಂಸ್ಥೆಗಳಿಗೆ / ಗುತ್ತಿಗೆದಾರರಿಗೆ 
ಆಗಿದೆಯೇ; (ವಿವರ | ನಿಯಮಾನುಸಾರ ಗುತ್ತಿಗೆ ನೀಡಿದೆ. 
ನೀಡುವುದು) 
ಗುತ್ತಿಗೆ ನೀಡಿರುವ ಪ್ಯಾಕೇಜ್‌ವಾರು ವಿವರಗಳನ್ನು ಅನುಬಂಧ-1 
ರಲ್ಲಿ ಒದಗಿಸಿದೆ. 
ಸದರಿ ಯೋಜನೆಯ [ಸದರಿ ಯೋಜನೆಯ ಪುಸ್ತುತ ಪ್ರಗತಿಯ ವಿವರಗಳನ್ನು 
ಪ್ರಸ್ತುತ ವರದಿಯ | ಅನುಬಂಧ-2 ರಲ್ಲಿ ಒದಗಿಸಿದೆ. 


(ನಂಖ್ಯೆೇವಣ 68 ಹೆಜ್‌ಎಫ್‌ಎ 2021) 


RN 
ವಿ. ಸೋಮಣ್ಣ] 
ವಸತಿ ಸಚಿವರು, 


ಅನುಬಂಧ-1 


"1 ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಯಡಿ ಮೊದಲನೇ ಹಂತದಲ್ಲಿ ಬರುವ 46,499 (ಜಿ೬3 ಇಂದ ಎಸ್‌414) 


ಬಹುಮಹಡಿ ಮನೆಗಳ ನಿರ್ಮಾಣ ಕಾಮಗಾರಿಗಳನ್ನು ವಿವಿಧ ಸಂಸ್ಥೆಗಳು/ಗುತ್ತಿಗೆದಾರರಿಗೆ ವಹಿಸಿರುವ ವಿವರಗಳು. 
ಪ್ಯಾಕೇಜ್‌ sno ಗುತ್ತಿಗೆ ಮೊತ್ತ 
ಕ್ರ ಸಃ ಸಂಚಿ ಗುತ್ತಿಗೆದಾರರ ಹೆಸರು (ಜಿ-3 ಇಂದ ಎಸ್‌14) (ರೂಸೋಟಗಲ್ಲಿ) 
1 ಬಿಹೆಚ್‌ಕಿ | 2 ಬಿಹೆಚ್‌ಕಿ | ಒಟ್ಟು 

1 1 ಮೆ॥ ರಾಮಲಿಂಗಂ ಕನ್ಸಕ್ಷನ್‌ ಕಂಪನಿ ಅ: 4960 507 5467 594.38 
2 2 ಮೆ। ಕೆ.ಎಂ.ವಿ. ಪ್ರಾಜೆಕ್ಸ್ಸ್‌ ಲಿ. 3148 740 3888 418.50 
3 3 3504 1063 | 4657 45404 
4 4 6822 624 7446 74788 
5 5 4193 451 4644 483.01 
6 6 3322 1067 4389 491.44 
7 7 ಮೆ। ಕೆ.ಬಿ.ಆರ್‌. ಇನ್‌ಪಾಟೆಕ್‌ ಲಿ. 2128 524 [2653 297.28 
8 8ಎ ಮೆ॥ ಮಧುವೀರ್‌ ಎಂಟರ್‌ಪ್ರೈಸಸ್‌ 0 96 96 16.25 
9 ಕಬಿ ಮೆ। ಜಿ.ವಿ.ಗೋಪಾಲರೆಡ್ಡಿ 140 ) 140 13.63 
10 $ಸಿ ಮೆ। ಡಿ.ಎಸ್‌.ಮಾಕ್ತ್‌ 1350 0 1350 136.37 
1 8ಡಿ ಮೆ। ಎಸ್‌.ಕೆ.ಎಸ್‌ ಸಾರ್ಕಳ ಇನ್ಟಾ ಪ್ರಾಜೆಕ್ಟ್‌ ಲಿ. 482 0 482 53.93 
12 8% ಮೆ॥ ಎಸ್‌.ಕೆ.ಎಸ್‌.ಕಾರ್ಕಳ ಇನ್ರಾ ಪ್ರಾಜೆಕ್ಟ್‌ ಲಿ. 260 144 404 44.61 
13 8ಎಫ್‌ ಮೆ॥ ಅಭಯ ಬಿಲ್ಲರ್ಸ್‌ ಲಿ. _ 0 160 160 25.66 
14 9ಎ ಮೆ॥ ರಾಮಲಿಂಗಂ ಕನ್ಹೃಕ್ಷನ್‌ ಕಂಪನಿ ಲಿ: 7488 480 7968 $41.88 
15 9ಬಿ ಮೆ। ಡಿ.ಇ.ಸಿ. ಪ್ರಾಜೆಕ್ಟ್ಸ್‌ 516 2240 2756 376.49 

ಒಟ್ಟು 38403 8096 146,499 5035.35 


ಔಪ 


“| ಲಕ್ಷ ಬಹುಮಹಡಿ ಬೆಂಗಳೊರು ವಸತಿ ಯೋಜನೆಯ ಪ್ರಸ್ತುತ ಪ್ರಗತಿಯ ವಿವರಗಳು 


ಅನುಬಂಧ-2 
100,000 ಮನೆಗಳು 
(ಜಿ*3 ಮಾದರಿ) 
ಕೇಂದ್ರ ಸರ್ಕಾರದಿಂದ ಅನುಮೋದನೆ ಪಡೆದುಕೊಂಡ ಮನೆಗಳ ಸಂಖ್ಯೆ 
೦ದಾಜು ಮೊತ್ತ: 
ರೂ.6000 ಕೋಟಿಗಳು. 
ಹಂತ-1: 46,499 ಬಹುಮಹಡಿ (ಜಿ43 ಇಂದ ಎಸ್‌-14) ಮನೆಗಳು 


ರಾಜ್ಯ ಸರ್ಕಾರದಿಂದ ಇಲ್ಲಿಯವರೆಗೆ ಆಡಳಿತಾತ್ಮಕ ಅನುಮೋದನ 


[3 


ಪಡೆದುಕೊಂಡ ಮನೆಗಳ ಸಂಖ್ಯೆ 


46,499 ಮನೆಗಳು 
(ಜಿ+3 ಇಂದ ಎಸ್‌+14) 


ಅಂದಾಜು ಮೊತ್ತ 


ರೂ.4475.57 ಕೋಟಗಳು: 


ಗುತ್ತಿಗೆದಾರರೊಂದಿಗೆ ಕರಾರು ಮಾಡಿಕೊಂಡು ಕಾರ್ಯಾದೇಶ ನೀಡಿದ 
ಮನೆಗಳ ಸಂಖೆ 


45,149 ಮನೆಗಳು 


LOA ನೀಡಿದ ಮನೆಗಳ ಸಂಖ್ನೆ 


FR] 


1,350 ಮನೆಗಳು 


ನಿರ್ಮಾಣ ಕಾಮಗಾರಿಯನ್ನು 


ಬ 


ಪ್ರಾರಂಭಿಸಿರುವ ಮನೆಗಳ ಸಂಖ್ಯೆ 


38,451 ಮನೆಗಳು 


ಜಮೀನು ಸಮತಟ್ಟು ಹಂತದಲ್ಲಿರುವ ಮನೆಗಳ ಸಂಖ್ಯೆ 


ಠ 


Site Clearance / Levelling} 


22,764 ಮನೆಗಳು 


ಮಣ್ಣು ಅಗೆತದ ಹಂತದಲ್ಲಿರುವ ಮನೆಗಳ ಸಂಖ್ಯೆ 


Earth Work 


3.669 ಮನೆಗಳು 


Foundation level] 


5,250 ಮನೆಗಳು 


ಫ್ಲಿಂತ್‌ ಮಟ್ಟದಲ್ಲಿರುವ ಮನೆಗಳ 
Plinth level] 


pS 


6,524 ಮನೆಗಳು 


ಭಾವಣಿ ಹಂತದಲ್ಲಿರುವ ಮನೆಗಳ ಸಂಖ್ಯೆ 
Roof Casted] 


244 ಮನೆಗಳು 


ನೆಗಳು 


3,501 (ಜಿ೬3) ಮಾದರಿಯ ಮ 


5 


ಹಂತ-2: 


Kr 1 

R f 

kd ಅ 

AD ವ 

ಣ್ಫ 3 

ಣೆ py 

B 

ko) 

rd ದ್ದನು 
3 pa ¥ 
4 ™ [B 
1 w | 
y [f 
HB 1s | 
[9] Hf B 
WW 3 12 
9 ಖಃ 
4 3 lg 
4 3B | 
Hh 2 [6 
gy Bl 
[2 Sg 
i » 
1 ಸ 
Wb 3 | 
೨ 3 [4 
> R ಟಿ 
pe 2 [6 
38 | 


ಅನುಬಂಧ-2 


ಪಗ 
ಡಿ ಮನೆಗ 


ತಿಕ 


ಕ 


'ಹುಮಹ 


ಕ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಯ ಭೆ 
೦ತ-1: 46499 (ಜಿ+3 ಇಂದ ಎಸ್‌೬14) ಬಃ 


ನಿ 
ಹ 


[5] 


10 
ತಿಯಲ್ಲಿದೆ 


ಪಗತಿ 


0 
507 


192 
4199 
0 


0 


ಜೆೇ3 
ಜಿ೬3 


ಸ್‌+12 


ಎಸ್‌+4 
ವಿಸ್‌+೬14 
ಜೆಃ3 
ಎಸ್‌+14 


02-00 

19-12 
02-00 
02-00 
06-17 
05-10 


ುಂಗಲ 


4 


ದೊಡ್ಡನಾಗ 


ಹುಲಿಮಂಗಲ 


ದೇವಗೆರೆ 


ಬೆಂಗಳೂರು 
ಬೆಂಗಳೂರು 


ಳೂರು 


ಗ 


ಸೆಂ: 
ಬೆಂಗಳೂರು 
ಬೆಂಗಳೂರು 
ಬೆಂಗಳೂರು 


7 


1 


10 


& 
ಸ್‌ 


3 


9-20 


'ಂಭಿಸಜೇ 


೧ 
144 
0 
49 


197 
38N 
48 


ಜಿ43 
ಸ್‌? 


ಎಸ್‌+॥4 


05-00 
18-00 


04-01 


ಸನಂ] 


kv Ca 


A 
; 


1 
4 KY © 
=| 4 4 
£0] $9 9) 
x ಜ್‌ ಸು 
# 1) 1) 
2 ph ಖಿ ಎ ಬ ವ 
3 po ನೆ ಸಿ 3 = & in 
sr ಟಿ ಣು [ed Re 
= ಫಿ 3 a ೫ ಣೌ 
pd © pal wy x pe] 
pS ; ಇ B ಜಿ 
3 [2 ನೆ [sy ಶಿ ಈ ನ ¥ 
ಣ್ಣ EF ಣ್ಣ 3] pe pS pS 
ಸ pS wy + + + pa 
p pA | “glee 3 x pA 
nA [ 3 [3 ೧A [3 [1 [] 3 
KY ಜೆ pe 
8 ಸ [3 ಇ ಸ ಈ ನ್ಗ & 
T ( | pe 
ವ ತ + - - 2 _ ಔಿ 
3 
p 
H. p 
Iz 
$ 1 wn 
pS ki pe se p: | © ಸ್ಪೋಟ್‌ ಸ 
ಣ್ಯ # ಜ್ಯ LN = ಸ್‌ SN 
[ p sp ಸ p d 
§ 45 | ೧8 ER 
೫ g [i wh Kt; Fd 25S hHENG 
9 § [1 ko] ks H 
4 ale [ed [ 4 
೫ 23 3 ಖಿ 4 
- D, - ೫ pp (0 vp 
< = p= je & Kk 
5 wu] GE 5 ಕ b §; 5 8, 5 8 
13 HL RRS RE) 313 1 1 pI 
Bw 9 we py [4 fe 
~ 9೫ 5 u 3 9% 
KE Kk wm Kp KN 
ky 5 4 pd (SN EF 
1 REN 12 3 3 
K3 ನ FN ‘ ಇ pe s 
ಜಿ ಷ ಇ [ ಸೆ [3 ಈ 


ಾವನಿಯನ ಮನೆಗಳ ಸಂಖ್ಯೆ ಗ್‌ ಅನ್‌ 
ಕ್ರ ಜಿಲ್ಲೆಯ ಯೋಜನೆಯನ್ನು ai | 
5 0 ಗೆತಿಕೊಂಡಿರುವ ಹ್‌ ಸ್ಯ 
ಸಂ| ಹೆಸರು Mi ಮಾದರಿ |1 ಏಜೆಚ್‌8|2 ಬಡೆಚ್‌ಕಿ ಶಿ! 
| | ಸ್ಥಳಗಳು H fj f | 
f 
[§ 2 3 4 5 6 [4 8 9 i0 
] 
02-08 0 96 96 
01-17 ಜೆ43 140 -— 140 
10-00 1350 -— 1350 
04-00 ವಸ್‌4॥4 482 - 482 
| 
DAN ಜಿ 260 144 404 ಪ್ರಗತಿಯಲ್ಲಿದೆ 
ಬೆಿಗಳೂಧು: ಸ ಕ hs 
A 01-21 ಏಸ್‌) - 160 160 ಪ್ರಗತಿಯಲ್ಲಿದೆ 
46-314 7488 480 7968 ಪಗತಿಯಫ್ಲ 
{ 
1-32 [oH [3 1344 1344 ಪ್ರಗತಿಯಲ್ಲಿದೆ 
02-00 | sis 0 516 
05-00 ಎಸ್‌ 0 806 896 ಪ್ರಗತಿಯಲ್ಲಿದೆ 
ಒಟ್ಟು 311-38.28 38403 8096 46499 


